ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


:205 

: ಶ್ರೀ ಅ. ದೇವೇಗೌಡ, 

: 17.02.2022 

: ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ 
ಠಚನೆ ಮತ್ತು ಸಣ್ಣ ನೀರಾವರಿ ಸಚಿವರು. 


ಪ್ರಶ್ನೆ 


ಉತ್ತರ 


1984 ರಲ್ಲಿ ಮಂಜೂರಾಗಿರುವ 
ರಾಮನಗರ ಜಿಲ್ಲೆ, ಮಾಗಡಿ ತಾ: 
ಮಾಡಬಾಳು ಹೋಬಳಿ, ವೈ ಜಿ ಗುಡ್ಡ 
ಡ್ಯಾಂನ ಕಾಮಗಾರಿಯು 1996 ರಲ್ಲಿ 
ಮುಕ್ತಾಯವಾಗುವ ಹಂತ ತಲುಪಿದ 
ಸಮಯದಲ್ಲಿ ಭಾರಿ ಮಳೆಯಿಂದಾಗಿ 
ಡ್ಯಾಂ ತುಂಬಿದ್ದು, ಡ್ಯಾಂನ ಗೇಟ್‌ 
ಸರಿಯಾಗಿ  ಅಳವಡಿಸದೆ 
ಶೇಖರಣೆಯಾದ ನೀರು ಕೃಷಿ 
ಚಟುವಟಿಕೆಗೆ ಉಪಯೋಗವಾಗದೆ 
ಪೋಲಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ? 


ಜಿ ಗುಡ್ಡ ಹೊಸಕೆರೆ ಕಾಮಗಾರಿಯನ್ನು 1988-89ರಲ್ಲಿ 
ಕೈಗೆತ್ತಿಕೊಂಡಿದ್ದು, 1997-98ನೇ ಸಾಲಿನಲ್ಲಿ ಕೆರೆಯ ಏರಿ ಕೋಡಿ, 
ತೂಬುಗಳ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿರುತ್ತದೆ. 
ಈ ಕೆರೆಯ ಶೇಖರಣಾ ಸಾಮಥ್ರ್ಯುವು 279 ್ಬಲ€್ಬ ಇರುತದೆ. 
ಕೆರೆಯ ಏರಿಯ ಉದ್ದವು 450ಮೀಟಿರ್‌ ಇರುತ್ತದೆ ಹಾಗೂ ಸದರಿ 
ಕೆರೆಗೆ 2 ತೂಬುಗಳನ್ನು ಅಳವಡಿಸಲಾಗಿರುತ್ತದೆ. ಕೆರೆಯ 
ತೂಬಿಗೆ ಅಳವಡಿಸಲಾದ ಎಂ.ಎಸ್‌.ಗೇಟುಗಳು. 25 ವರ್ಷ 
ಹಳೆಯದಾಗಿದ್ದು ಶಿಥಿಲಗೊಂಡಿದ್ದು ನೀರಿವ 
ಸೋರಿಕೆಯಾಗುತ್ತಿರುತ್ತದೆ. ಸದರಿ ಕೆರೆಯು 1998-99ನೇ 
ಸಾಲಿನಿಂದ ಈವರೆಗೆ ಪೂರ್ಣ ಪ್ರಮಾಣದಲ್ಲಿ ತುಂಬಿರುವುದಿಲ್ಲ. 
ಆದರೆ, ಕೆರೆಯಲ್ಲಿ ಶೇಖರಣೆಯಾಗಿರುವ ನೀರನ್ನು ಬಹುಗ್ರಾಮ 
ಕುಡಿಯುವ ಬೀರು ಯೋಜನೆಗೆ ಉಪಯೋಗಿಸಲಾಗುತಿರುತ್ತದೆ. 


ಸದರಿ ಕೆರೆಯ ತೂಬಿನ ಗೇಟುಗಳನ್ನು ಬದಲಾಯಿಸಲು 
ರೂ.128.00 ಲಕ್ಷಗಳ ಅಂದಾಜು ಮೊತ್ತದ ಕಾಮಗಾರಿಗೆ 
ಅನುಮೋದನೆ ನೀಡಲಾಗಿದೆ. " 


ಈ ಡ್ಯಾಂನ ಕಾಮಗಾರಿಗಾಗಿ ಸರ್ಕಾರ 
ನಿಗದಿಪಡಿಸಿದ ಅನುದಾನ ಎಷ್ಟು 
ಕಾಮಗಾರಿಗಾಗಿ ಸರ್ಕಾರ ಬಿಡುಗಡೆ 
ಮಾಡಿರುವ ಅನುದಾನ ಹಾಗೂ 
ಖರ್ಚಾಗಿರುವ ಅನುದಾನ ಎಷ್ಟು? 


(ಪೂರ್ಣ ಮಾಹಿತಿ ನೀಡುವುದು) 


ವೈ.ಜಿ ಗುಡ್ಡ ಹೊಸಕೆರೆ ನಿರ್ಮಾಣ ಯೋಜನೆಯ ಪರಿಷ್ಠಣ್ಣತ 
ಅಂದಾಜು ಮೊತ್ತ ರೂ.2713.62. ಲಕ್ಷಗಳು. ಸದರಿ ಕಾಮಗಾರಿಗೆ | 
ರೂ.2617.39ಲಕ್ಷಗಳ ಅನುದಾನ ಬಿಡುಗಡೆ ಮಾಡಿದ್ದು, 
ಸಂಪೂರ್ಣವಾಗಿ ವೆಜ್ಜೆ ಮಾಡಲಾಗಿರುತ್ತದೆ. 


ಇ 1ಈ ಡ್ಯಾಂನ ಕಾಮಗಾರಿ ಯಾವಾಗ ಈ ಯೋಜನೆಯನ್ನು 1998-99 ನೇ ಸಾಲಿನಲ್ಲಿ 
ಮುಕ್ತಾಯಗೊಳ್ಳುವುದು? | ಪೂರ್ಣಗೊಳಿಸಲಾಗಿರುತ್ತದೆ. ವೈಜಿಗುಡ್ಡ ಕೆರೆ ತೂಬು 
ಗೇಟುಗಳನ್ನು ಸುಮಾರು 25 ವರ್ಷಗಳ ಹಿಂದೆ 


ಅಳವಡಿಸಲಾಗಿದ್ದು, ಸದರಿ ಕೆರೆಯ ನೀರನ್ನು ಬಹುಗ್ರಾಮ 
ಕುಡಿಯುವ ನೀರು ಯೋಜನೆಗೆ ಉಪಯೋಗಿಸುತಿರುವುದರಿಂದ 
ತೂಬು .ಗೇಟಿಗಳನ್ನು ಬಳಸದೇ ಇದ್ದುದರಿಂದ ಗೇಟುಗಳು 
ಶಿಥಿಲಗೊಂಡಿರುತ್ತದೆ. ಸದರಿ ಕೆರೆಗೆ ಗೇಟು ಅಳವಡಿಸುವ 
ಕಾಮಗಾರಿಗೆ ನಿಯಮಾನುಸಾರ ಟೆಂಡರು ಕರೆದು 
ದುರಸ್ಲಿಪಡಿಸಲು ಕ್ರಮ ವಹಿಸಲಾಗುವುದು. 


ಕಡತ ಸಂಖ್ಯೆ: 11 CQ 2022 


Loan 


(ಜೆ.ಸಿ. ಮಾಧುಸ್ವಾಮಿ) 
ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ 
ಶಾಸನ ರಚನೆ ಮತ್ತು ಸಣ್ಣ ನೀರಾವರಿ ಸಚಿವರು. 


